ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 231 . 
ಸದಸ್ಯರ ಹೆಸರು : ಶ್ರೀ ಎನ್‌.ಎಸ್‌. ಬೋಸರಾಜು 
ಉತ್ತರಿಸುವ ದಿನಾಂಕ : 16-07-2019 
ಉತ್ತರಿಸುವ ಸಚಿವರು : ಮಾನ್ಯ ಜಲಸಂಪನ್ಮೂಲ ಸಚಿವರು 
[3 ಪ್ರಶ್ನೆಗಳು ಉತ್ತರಗಳು 
'ಅ) | ತುಂಗಭದ್ರಾ ಅಣೆಕಟ್ಟಿನಲ್ಲಿ ತುಂಬಿರುವೆ 33 | ಹೌದು. 2018-19 ಆಯವ್ಯಯದಲ್ಲಿ “Construction of 
ಟಿ.ಎಂ.ಸಿ. ಪೀಟ್‌ ಹೂಳಿನಿಂದ ಕಡಿಮೆ balancing reservoir through flood flow canal near 
ಅಗಿರುವ ನೀರಿನ ಸಂಗ್ರಹಣಾ ಪಠಿಷ್ಯರಿಸಲು | vali an alternative to overcome storage capacity 
| ನವಲಿ ಗ್ರಾಮದ ಹತ್ತಿರ ಸಮತೋಲನ | iit in the Tungabhadra reservoir” ಬಗ್ಗೆ 
ಜಲಾಶಯ ನಿರ್ಮಿಸಲು ಉದ್ದೇಶಿಸಿರುವ ಕಾರ್ಯಸಾಧ್ಯತಾ ವರದಿಯನ್ನು ತಯಾರಿಸಲು ಘೋಷಿಸಲಾಗಿದೆ. 
| ಪಸ್ತಾವನೆ ಸರ್ಕಾರದ ಮುಂದಿದೆಯೇ; ತುಂಗಭದ್ರಾ ಜಲಾಶಯದಲ್ಲಿ ತುಂಬಿರುವ ಹೂಳಿನಿಂದಾಗಿ 
| ಹಾಗೂ ನೆರೆ ನೀರು ಕಾಲುವೆ ನಿರ್ಮಾಣ | ನಷ್ಟವಾಗಿರುವ ನೀರಿನ ಕೊರತೆಯನ್ನು ನೀಗಿಸುವ ಯೋಜನೆಗಾಗಿ 
| ಮಾಡಲ ಸರ್ಕಾರ ತೆಗೆದುಕೊಂಡ | ್ಟೂರಸಿರುವ “Pro-feasibility report on SILTATION 
PP IN TUNGABHADRA RESERVOIR -. Capacity 
' restoration by constructing balancing reservoir near 
Navali through augmentation cum flood flow 
ana!” ಪ್ರಸ್ತಾವನೆಯನ್ನು ತಯಾರಿಸಲಾಗಿರುತ್ತದೆ. | 
ತುಂಗಭದ್ರಾ ಯೋಜನೆಯು ಅಂತರ ರಾಜ್ಯ 
ಯೋಜನೆಯಾಗಿರುವುದರಿಂದ ಸದರಿ ಪ್ರಸ್ತಾವನೆಯನ್ನು ದಿನಾಂಕ: 
27-12-2018ರಂದು ಜರುಗಿದ 213ನೇ ತುಂಗಭದ್ರಾ ಮಂಡಳಿ 
ಸಭೆಯಲ್ಲಿ ಮಂಡಿಸಲಾಗಿದ್ದು ಪ್ರಸ್ತಾವನೆಯು ಆಂಧ್ರ ಪ್ರದೇಶ 
ಹಾಗೂ ತೆಲಂಗಾಣ ಸರ್ಕಾರಗಳ ಪರಿಶೀಲನೆಯಲ್ಲಿರುತ್ತದೆ. ಸದರಿ 
ಯೋಜನೆಯ ವಿವರವಾದ ಯೋಜನಾ ' ವರದಿಯನ್ನು 
ತಯಾರಿಸುವ ಸಲುವಾಗಿ ಕನ್ನಲ್ಲೆನ್ನಿ ಟೆಂಡರ್‌ ಆಹ್ವಾನಿಸಲು ಕ್ರಮ 
ಜರುಗಿಸಲಾಗುತ್ತಿದೆ. 
ಆ) 1 ಎನ್‌'ಆರ್‌.ಬಿ.ಸಿ "000 ದಿಂದ 55 ಕಮೀ] ದಿನಾಂಕ: 8-3-2019ರ ಸರ್ಕಾರದ ಆದೇಶದಲ್ಲಿ 
| ವರೆಗೂ ಕಾಲುವೆಯ ಆಧುನೀಕರಣ | ರೂ.750.00ಕೋಟಗಳ ಮೊತ್ತಕ್ಕೆ ಎನ್‌.ಆರ್‌.ಬಿ.ಸಿ 0.00 ದಿಂದ 
ಗೊಳಿಸಲು "ಸರ್ಕಾರ ತೆಗೆದುಕೊಂಡ |95 ಕಿ.ಮೀ ವರೆಗೂ ಕಾಲುವೆಯ ಆಧುನೀಕರಣಗೊಳಿಸುವ 
ಕ್ರಮಗಳೇನು ಸದರಿ ಕಾಮಗಾರಿಗೆ ತಗಲುವ | ಕಾಮಗಾರಿಗೆ ತಾತ್ವಿಕ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ 
ವೆಚ್ಚ ಎಷ್ಟು ಎಂದಿನಿಂದ ಕಾಮಗಾರಿ | ಮತ್ತು ಮೊದಲನೇ ಹಂತದಲ್ಲಿ ರೂ.375.00 ಕೋಟಿಗಳಿಗೆ 
ಪ್ರಾರಂಭಿಸಲಾಗುವುದು? ಸೀಮಿತಗೊಳಿಸಿ ಕಾಮಗಾರಿ ಕೈಗೆತ್ತಿಕೊಳ್ಳಲು ಆದೇಶಿಸಿದೆ. 
1 ಕಾಮಗಾರಿ ಪ್ರಾರಂಭಿಸಲು ಕೃಷ್ಣ ಭಾಗ್ಯ ಜಲ ನಿಗಮದಿಂದ ಕ್ರಮ 
ಜರುಗಿಸಲಾಗುತ್ತಿದೆ. 
ಸಂಖ್ಯೆ ಜಸಂಇ3 ಎಂಎಲ್‌ಎ 2019 


po 
(ಡಿ. ಕೆ. ಶಿವಕುಮಾರ್‌) 
ಜಲಸಂಪನ್ಮೂಲ ಇಲಾಖೆ 


